ಸೆಪ್ಟಂಬರ್‌, 2೦16, 2೦-೭3ನೇ 
ದಿನಾಂಕಗಳಂದು ಏರ್ಪಡಿಸಿದ್ದ 
ಜೀವವಿಜ್ಞಾನ ಶಿಕ್ಷಣದ ಏಷಿಯಾ 
ಸಂಸ್ಥೆಯ (ದಿ ಏಷ್ಯನ್‌ 
ಅಸೋಸಿಯೇಷನ್‌ ಆಫ್‌ 
ಬಯಾಲಜಿ ಎಜುಕೇಷನ್‌) 
26ನೇ ದ್ವೈವಾರ್ಷಿಕ ಸಮ್ಮೇಳನವು 
ಜೀವವಿಜ್ಞಾನ ಶಿಕ್ಷಣದಲ್ಪನ 
ಪ್ರಸ್ತುತ ಪ್ರವೃತ್ತಿಗಳ ಆಚರಣೆಗಳು 
ಮತ್ತು ಸವಾಲುಗಳ ಬಗ್ದೆ 
ಶಿಕ್ಷಕರು ಮತ್ತು ಸಂಶೋಧಕರ 
ನಡುವೆ ಸಂವಹನವನ್ನು 
ಪ್ರೋತ್ಸಾಹಿಸುವುದರ ಮೇಲೆ ತನ್ನ 
ಗಮನವನ್ನು ಕೇಂದ್ರೀಕರಿಸಿತು. 
ಪ್ರಸ್ತುತ ವರದಿಯು ಈ 
ಸಮ್ಮೇಳನದ ಕೆಲವು ಪ್ರಧಾನ 
ಅಂಶಗಳ ಮೇಲೆ ಬೆಳಕು 
ಚೆಲ್ಲುತ್ತದೆ. 


ಶಿಕ್ಷಕರ ಸಮುದಾಯವು ಒಂದು 
ಜಾಲವಾಗಿ ಒಂದುಗೂಡಿದರೆ ಅದು 


ವಿದ್ಯಾರ್ಥಿಗಳಗೆ ಮತ್ತು ಶಿಕ್ಷಕರಿಗೆ 
ಅನುಕೂಲಕರವಾಗಿ ಪರಿಣಮಿಸುತ್ತದೆ 
ಎನ್ನುವ ಒಟ್ಟು ಅಭಿಪ್ರಾಯದಿಂದ 
ಪ್ರೇರಿತವಾಗಿ ಫಿಅಫೈನ್ಸ್‌ ದೇಶದ 
ಜೀವವಿಜ್ಞಾನ ಶಿಕ್ಷಕರ ಒಂದು ಗುಂಪು 
1966 ರಲ್ಲ ಏಷ್ಯನ್‌ ಅಸೋಸಿಯೇಷನ್‌ 
ಆಫ್‌ ಬಯಾಲಜ ಎಜುಕೇಷನ್‌ 
(ಜೀವವಿಜ್ಞಾನ ಶಿಕ್ಷಣದ ಏಷಿಯಾ ಸಂಸ್ಥೆ) 
ಎಂಬ ಲಾಭ ನಿರೀಕ್ಷೆಯಿಲ್ಲದ ಸಂಘವನ್ನು 
ಪ್ರಾರಂಭ ಮಾಡಿತು. ಇ೦ದು ABE (Asian 
Association of Biology Education) 
ಏಷಿಯಾ ಬಂಡದ 16 ದೇಶಗಳಲ್ಲ 

ತನ್ನ ಸದಸ್ಯರುಗಳನ್ನು ಹೊಂದಿದೆ. ಈ 
ಸಂಘದ ಭಾರತದ ವಿಭಾಗದ "ಆರಂಭಕ 
ಕಾರ್ಯಕ್ರಮವೂ ಆಗಿದ್ದ ದ್ರೈವಾರ್ಷಿಕ 


AABEM ಉದ್ದೇಶಗಳು. 


2೨6ನೇ ಸಮ್ಮೇಳನವು 2೦16ರ ಸೆಪ್ಲೆಂಬರ್‌ 
ತಿಂಗಳಲ್ಲ ಗೋವಾದಲ್ಲ ಜರುಗಿತು. 

ಶೇ ವರ್ಷದ ಸಮ್ಮೇಳನದ ಪ್ರಧಾನ 
ವಿಷಯ - ಜೀವವಿಜ್ಞಾನ ಬೋಧನೆ 
ಮತ್ತು ಸಂಶೋಧನೆಯ ಪ್ರವೃತ್ತಿಗಳು 

- ಆಚರಣಿಗಳು ಮತ್ತು ಸವಾಲುಗಳು" 
ಎಂಬುದಾಗಿತ್ತು. ಈ ಸಮ್ಮೇಳನವನ್ನು 
ಗೋವಾದ ಮುಖ್ಯಮಂತ್ರಿ ಲಕ್ಷ್ಮೀಕಾಂತ 
ಪರ್ಸೇಕರ್‌ ಉದ್ದಾಟಸಿದರು. ಅವರು 
ಶಿಕ್ಷಕರ ಪಾತ್ರದ ಬಣ್ಣೆ ತಮ್ಮದೇ ಜೀವನದ 
ಅನುಭವಗಳ ಉಲ್ಲೇಖದೊಂದಿಣಗೆ 
ಸಂಕ್ಷಿಪ್ತವಾಗಿ ಆದರೆ ಸೂಕ್ತ ರೀತಿಯಲ್ಲ 
ಭಾಷಣ ಮಾಡಿದರು. 


ನವದೆಹಆಅಯ ನ್ಯಾಷನಲ್‌ ಇನ್ಸ್‌ಟಟ್ಯೂಟ್‌ 
ಆಫ್‌ ಇಮ್ಯೂನಾಲಜಯ (ಪ್ರತಿರೋಧಕ 
ವಿಜ್ಞಾನ) ರಾಷ್ಟೀಯ ಸಂಸಯ 
ಅಧ್ಯಾಪಕರಾದ ಸತ್ಯಜತ್‌ ರಥ್‌ರವರು 


* ಏಷ್ಯಾ ದೇಶಗಳಕಲ್ಲ ಜೀವವಿಜ್ಞಾನದ ಬೋಧನೆ ಮತ್ತು ಜೀವವಿಜ್ಞಾನದಲ್ಲ 


ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು. 


* ಏಷ್ಯಾ ದೇಶಗಳ ಜೀವವಿಜ್ಞಾನ ಶಿಕ್ಷಕರನ್ನು ನಿಯಮಿತ ಕಾಲಾವಧಿಗಕಲ್ಲ ಏರ್ಪಡಿಸುವ 
ಸಮ್ಮೇಳನಗಳ ಮೂಲಕ ಒಂದುಗೂಡಿಸುವುದು. 


€ ಬೋಧನ ಸಾಮರ್ರಿಗಳನ್ನು, ನಿಯತಕಾಲಅಕೆಗಳನ್ನು (ಜರ್ನಲ್ಲ್‌) ಮತ್ತು ಸಂಶೋಧನಾ 
ಲೇಖನಗಳನ್ನು ಜೈವಿಕವಿಜ್ಞಾನಗಳಲ್ಲನ ಪರಿಣಿತರನ್ನು ಮತ್ತು ಶಿಕ್ಷಕರನ್ನು ವಿನಿಮಯ 
ಮಾಡಿಕೊಳ್ಳಲು ಒಂದು ಏಜೆನ್ಸಿಯನ್ನು ಏಷ್ಯಾದಲ್ಲ ಸ್ಥಾಪಿಸುವುದು ಮತ್ತು ಈ ಏಜೆನ್ಸಿ 
ಮತ್ತು ಇದೇ ರೀತಿಯಲ್ಲ ಕಾರ್ಯ ನಿರ್ವಹಿಸುತ್ತಿರುವ ವಿವಿಧ ದೇಶಗಕಲ್ಪರುವ 
ಏಜೆನ್ಸಿಗಳಗೂ ನಡುವೆ ಸಂಪರ್ಕ ಮಾರ್ಗಗಳನ್ನು ತೆರೆಯುವುದು. 


* ಏಷ್ಯಾದ ಪ್ರತಿಯೊಂದು ದೇಶದಲ್ಲೂ ಜೈವಿಕವಿಜ್ಞಾನಗಳ ಬೋಧನಾ ಕೇಂದ್ರಗಳನ್ನು 


ತೆರೆಯಲು ಪ್ರೋತ್ತ್ಹಾಹಿಸುವುದು. 


ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 135 


ಚಿತ್ರ 1. ಸತ್ಯಜತ್‌ ರಥ್‌, ದಿ ನ್ಯಾಷನಲ್‌ ಇನ್ಸ್‌ ಟಟ್ಯ್ಯೂಟ್‌ ಆಫ್‌ ಇಮ್ಯುನಾಲಜ, ನವದೆಹಲ, ಯವರು ಸAABE ಸಮ್ಮೇಕನದಲ್ಪ ಮಾತಾಡುತ್ತಿರುವುದು. 
ಕೃಪೆ: ರೀತಿಕಾ ಸೂದ್‌. License: CC-BY-NC. 


“ಈ ಸಮ್ಮೋಳಸ ನಿಜವಾಗಿಯೂ ಸಸಗೆ 
ಭಾರತದಲ್ಲ ಜೀವವಿಜ್ಞಾನದ ಕ್ಷಣದ 
ಪಸುುತ ಪರಿಫ್ಚಿತಿಯ ತಿಳುವಳಕೆಯನ್ನು 
ಕೊಟ್ಟದೆ” 

— ಸಮ್ಮೇಳನಾರ್ಥಿಯ ಅಭಿಪ್ರಾಯ 


ಸಮ್ಮೇಳನದ ಪ್ರಧಾನ ವಿಷಯಕ್ಕೆ ಅತ್ಯಂತ 
ಸೂಕ್ತವಾಗಿದ್ದ ಭಾಷಣವನ್ನು ಮಾಡಿದರು. 
ತಾವೇ ಪ್ರತಿರೋಧಕ ವಿಜ್ಞಾನದ ಪರಿಣಿತ 
(ಇಮ್ಯುನಾಲಜಸ್ಟ್‌) ರಾಗಿರುವುದರಿಂದ 
ಅವರು ಜೀವವಿಜ್ಞಾನ ಶಿಕ್ಷಣದ ಪ್ರಸ್ತುತ 
ಆಚರಣೆಗಳ ಬಗ್ಗೆ ಚರ್ಚಿಸುತ್ತಾ. ಅವರು 
ಉದಾಹರಣಿಗಳ ಮೂಲಕ ಪ್ರಸ್ತುತ 
ಆಚರಣೆಗಕಲ್ಪರುವ ಚಿಂತೆಗೀಡುಮಾಡುವ 
ಪವೃತ್ತಿಗಳಂದ ಕಅಕೆಯಲ್ಲ 
ಉಂಬಾಗುತ್ತಿರುವ ಗಮನಾರ್ಹ ಮಿತಿಗಳ 
ಬಣ್ಣೆ ಗಮನ ಸೆಳೆದರು. ಪ್ರತಿರೋಧಕ 
ವಿಜ್ಞಾನದ ಪರಿಣಿತರಾದ ಅವರು ಜೀವ 
ವಿಜ್ಞಾನ ಶಿಕ್ಷಣದ ಪ್ರಸ್ತುತ ಆಚರಣೆಗಳು 
ರೋಗಗಳ ಬಣ್ಳೆ ತಮ್ಮ ಗಮನವನ್ನು 
ಕೇಂದ್ರೀಕರಿಸುವುದಕ್ಷೆ ಸೀಮಿತಗೊಂಡಿವೆ 


ಎಂದು ಹೇಆದರು. ಆದರೆ ಈ ಆಚರಣಿಗಳು 


ರೋಗಗಳಂದ ಆಚೆಗೂ ಹೋಗಬೇಕೆಂದು, 
ಅವು ಆರೋಗ್ಯ ಮತ್ತು ಸಮಾಜದ 
ಮೇಲೆ ಅದು ಉಂಟುಮಾಡಬಹುದಾದ 


ಪರಿಣಾಮಗಳನ್ನು ಒಳಗೊಳ್ಳಬೇಕೆಂದು 
ಹೇಳಆದರು. ಇತರ ಅನೇಕ ಪಠ್ಯ 
ವಿಷಯಗಳಂತೆಯೇ ಜೀವವಿಜ್ಞಾನದ 
ಬೋಧನೆ ಮತ್ತು ಕಲಕೆ ಪ್ರಕ್ರಿಯೆಗಳು 
ಕೂಡ ತಮ್ಮ ಗಮನವನ್ನು ಆರೋಗ್ಯವನ್ನು 
ಅರ್ಥಮಾಡಿಕೊಳ್ಳುವುದರಲ್ಲಲ್ಲದೆ. 
ಪರೀಕ್ಷೇಯಲ್ಲ ತೇರ್ಗಡೆ ಹೊಂದುವುದರ 
ಮೇಲೆ ಮಾತ್ರ ಕೇಂದ್ರೀಕರಿಸಿದಂತೆ 
ಕಾಣುತ್ತದೆ. ಈ ಪ್ರವೃತ್ತಿ ಬದಲಾವಣೆ 
ಹೊಂದಿದರೆ ಮತ್ತು ಜೀವವಿಜ್ಞಾನದ 
ಪಠ್ಯವಸ್ತು ತನ್ನ ಸಂಕುಚಿತ 


ದೃಷ್ಟಿಕೋನದಿಂದ, ಉದಾಹರಣೆಗೆ 'ಶುಚಿತ್ವ', 


ವಿಸ್ಮತ ದೃಷ್ಟಿಕೋನ 'ಆರೋಗ್ಯ' ದ 
ಕಡೆಗೆ ತನ್ನ ಗಮನ ಕೇಂದ್ರೀಕರಿಸಿದರೆ 
ಮತ್ತು ಜನರ ಆರೋಗ್ಯ ಮತ್ತು ಆ ಜನರು 
ಸೇರಿರುವ ಸಮುದಾಯಗಳ ಆರೋಗ್ಯದ 
ನಡುವಣ ಸಂಪರ್ಕದ ಬಧಣ್ಣೆ ಬೆಳಕು 
ಬೀರಿದರೆ ಠ ಬದಲಾವಣಿ ಆಗುವುದೋ 
ಏನೋ ಎಂದು ಪ್ರೊಫೆಸರ್‌ ರಥ್‌ರವರು 
ಕಾಕಜ ವ್ಯಕ್ತಪಡಿಸುತ್ತ ಹೇಳಆದರು. 


ವಿದ್ಯಾರ್ಥಿಗಳಗೆ ಅತಿಯಾದ ಮಾಹಿತಿ 
ಹೇರುವ, ಉದ್ಯೋಗಾವ್ಟೇಶಿ ಶಿಕ್ಷಣದ 
ಬದಲಾಗಿ, ಅವರನ್ನು ಸ್ವಂತ ಆಲೋಚನೆಗೆ 
ತೊಡಗಿಸುವಂತಹ ತಿಕುವಳಕೆ ನೀಡುವ 
ಸಮರ್ಥ ನಾಗರಿಕರನ್ನಾಗಿ ರೂಪಿಸುವುದರ 
ಬದ್ದೆ ಗಮನ ಕೇಂದ್ರೀಕರಿಸುವಂತೆ 


136 | ಐ ಪಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ಶಿಕ್ಷಣದ ಉಡ್ಡೇಶವನ್ನು ಪರಿವರ್ತಿಸಲು 
ಸಾಧ್ಯವಿಲ್ಲವೇ? ಎಂದು ಪ್ರೊಫೆಸರ್‌ ರಥ್‌ 
ಪ್ರಶ್ನಿಸಿದರು. 


ಬೆಂಗಳೂರಿನ ಭಾರತೀಯ ವಿಜ್ಞಾನ 
ಸಂಸ್ಥೆಯ (Indian Institute of science) 
ಪ್ರೊಫೆಸರ್‌ ರೋಹಿಣಿ ಬಾಲಕೃಷ್ಣರವರು 
ಸಮ್ಮೇಳನದ ಅಭ್ಯರ್ಥಿಗಳನ್ನು 
ಪ್ರಖಬೋಧಾತ್ಕಕ (ಜ್ಞಾನಾತ್ಮಕ) ಪ್ರಕ್ರಿಯೆಯ 
ಮೂಲಕ ಕೊಂಡೊಯ್ದರು. ಪ್ರಾಕೃತಿಕ 


ಕೆಲವು ಉತ್ಸಾಹಿ ಮತ್ತು ಬದ್ಧತೆಯುಳ್ಳ 
ಶಾಲಾ ಪಿಕ್ಷಕರನ್ನು ಲೇಟ ಮಾಡಲು 
ಸನಗೆ ಆಸ೦ದವಾಗುತಿದೆ ಮತ್ತು ಸುಖದ 
ಅಸುಭವವಾಗುತಿದೆ. ತ್ರೀ ರಾಜೇಶ್‌ 
ಪಾಟೀಲರ ಹೆಸರನ್ನು ಪಿಶೇಷವಾಗಿ 
ಉಲ್ಲೇಬಸಲು ಸಾನು ಇಚ್ರಿಸುತ್ತೇನೆ. ಅವರ 
ವಿಚಾರಗಳು ಸೃಜನಾತ್ಛಕವಾದವುಗಳು 
ಮತ್ತು ಸವೀನವಾದಪುಗಳೇ ಅಲ್ಲದೆ 
ಅವರು ಹೆಛ್ರಿನ ಶಕ್ತಿ ಮತ್ತು ಉತ್ಲಾಹವನ್ನು 
ಹೊಂದಿದ್ದರು. ಓರ್ವ ಒಜ್ಜೆಯ 
ಪಿಕ್ಷಕರಾಗಲು ಅವರು ಒಂದು ಕೀಲಅ 

ಕ್ಯೆ ಆಗಿದ್ದಾರೆ ಎಂಬ ಅಸನ್ಲಿಸಿಕೆಯಾಗಿದೆ. 
ಅವರು ನಿಜವಾಗಿಯೂ ಸ್ಫೂರ್ತಿ 
ಸೀಡುವವರಾಗಿದ್ದಾರೆ. 


— ಸಮ್ಮೇಳನಾರ್ಥಿಯ ಅಭಿಪ್ರಾಯ 


ಬೋಧಿಸುವ ಕೋರ್ಣ್‌ಗಳಅಗೆ 
ಸಂಬಂದಿಸಿದಂತೆ ಸಂಶೋಧನೆ 
ಆಧಾರಿತ ಸಂಣ್ಥೆಗಳಲ್ಲರುವ ಸವ್ಯುತೆಗೂ 
ಮತ್ತು ಕೇವಲ ಬೋಧನೆ ಮಾಡುವ 
ಕಾಲೇಜುಗಳಗೂ ನಡುವೆ ಒಂದು 
ರೀತಿಯ ವಿಭಜನೆ ಇರುವುದನ್ನು ಸಾಸು 
ಸೊಡಿಥೇನೆ. ಇದು ಸ್ಥಾತಿ ಪಾಟನ್‌ಕರ್‌ 
ರಪರ ಭಛಾಷಣದಲ್ರ ವ್ಯಕವಾಯುತು. ಈ 
ಭಾಷಣದಲ್ರ ಸ್ಥಾತಿಯವರು ಸ್ಥಾತಕ 
(ಗಾಜುಯೇಟ್‌) ಮಟದಲ್ಲ ಸ್ಫಜನಾತ್ಯಕ 
ರೀತಿಯಲ್ಲ ಪಶ್ಸೆಗಳನ್ನು ಕೇಳಲು 
ಸಾಧ್ಯವಿದೆ ಎಂಬುದನ್ನು ಉದಾಹರಣೆಗಳ 
ಮೊಲಕ ತೋರಿಸಿದರು. 


— ಸಮ್ಮೇಳನಾರ್ಥಿಯ ಅಭಪ್ರಾಯ 


ಇತಿಹಾಸ ಏಕೆ ಜೀವಶಾಸ್ತ್ರದ ಒಂದು ಮುಖ್ಯ 
ಭಾಗವಾಗಿರಲೇ ಬೇಕು ಎನ್ನುವುದಕ್ಕೆ 
ಒತ್ತುಕೊಡುತ್ತಾ. ದಮರದೃಷ್ಟವಶಾತ್‌ 
ಜೀವವಿಜ್ಞಾನದ ಒಂದು ಸಾಮಾನ್ಯ 
ತರಗತಿಯಲ್ಲ ಇಂದು ಪ್ರಾಕೃತಿಕ ಇತಿಹಾಸದ 
ಬಹಳ ಸ್ವಲ್ಪ ಭಾಗ ಮಾತ್ರ ಇರುವುದು ಕಂಡು 
ಬರುತ್ತದೆ ಎಂಬ ವಾಸ್ಪವಾಂಶದ ಕಡೆಗೆ 
ಅಭ್ಯರ್ಥಿಗಳ ಗಮನ ಸೆಕೆದರು. ಈ ಕೊರತೆ 
ಹೊಸ ಶಿಕ್ಷಕರ ನೇಮಕಾತಿಯಲ್ಲಯೇ 
ಕಂಡುಬರುತ್ತದೆ -ಪ್ರಾಕೃತಿಕ ಇತಿಹಾಸದಲ್ಲ 
ತರಬೇತಿ ಪಡೆದ ಶಿಕ್ಷಕರನ್ನು ಜೀವವಿಜ್ಞಾನ 
ವಿಭಾಗಗಳು ನೇಮಿಸಿಕೊಳ್ಳುವುದು ಬಹಳ 
ಅಪರೂಪದ ಸಂಗತಿ. 


ಜೀವವಿಜ್ಞಾನ ನಮ್ಮ ಸುತ್ತಮುತ್ತ ಇದೆ. 
ಆದಾಗ್ಯೂ ಅದು "ಆಧುನಿಕ ಜೀವವಿಜ್ಞಾನ” 
ಪ್ರಯೋಗಶಾಲೆಗಳಆಗೆ ಮತ್ತು ಅಣುಗಳ 
ವಿಶ್ಲೇಷಣೆಗೆ (molecular analysis) 
ಸೀಮಿತಗೊಂಡಿದೆ. ಕೇವಲ ಪ್ರಕೃತಿಯನ್ನು 
ಅವಲೋಕಸುವುದರಿಂದ ಕಲಅತುಕೊಳ್ಳಲು 
ಅವಕಾಶವೇ ಇಲ್ಲದಂತಾಗಿದೆ. ನಮ್ಮ 
ಮತ್ತ್ಯಾಗಾರಗಳು, ಕೃಷಿ. ಔಷಧ ತಯಾರಿಕಾ 
ಕೇಂದಗಳು, ಸ್ವಾಪ್ಟ್ಯದ ಸಮಸ್ಯೆಗಳು 

ಮತ್ತು ಕಡೆಗೆ ಹವಾಮಾನ ಬದಲಾವಣಿ 
ಉಂಟು ಮಾಡಿರುವ ಪ್ರಸ್ತುತ ಸಂಕಟ 
ಸ್ಥಿತಿಗಳುಕ್ರೆ ಸಿಸ್‌)-ಈ ಎಲ್ಲವೂ ಒಂದಲ್ಲ 
ಒಂದು ರೀತಿಯಲ್ಲ ಪ್ರಾಕೃತಿಕ ಇತಿಹಾಸವನ್ನು 
ಅವಲಂಚಸಿವೆ ಎಂಬುದನ್ನು ಆಕೆ 
ಪ್ರಷ್ಟಪಡಿಸಿದರು. ಮಾನವನ ಕಲ್ಯಾಣವನ್ನು 
ಅಣುಗಳ ಅಂಕಿ-ಸಂಖ್ಯೆಯ ವಿಶ್ಲೇಷಣೆಯಿಂದ 
ಮಾತ್ರ ನಿರ್ದೇಶಿಸಲು ಸಾಧ್ಯವಿಲ್ಲ. ಅದು 
ಪ್ರಾಕೃತಿಕ ಇತಿಹಾಸದ ಭದ್ರ ಅಡಿಪಾಯವನ್ನು 
ಹೊಂದಿರಬೇಕು ಎಂದರು. ಅವರ ಈ ನಿಲುವು 
ಸತ್ಯಜತ್‌ ರಥ್‌ರವರು ಜೀವವಿಜ್ಞಾನದ 


ಬೋಧನೆಯಲ್ಲ ಸಂಕುಚಿತ ದೃಷ್ಟಿಕೋನದ 
ಪ್ರಾಬಲ್ಯವನ್ನು ವಿವರಿಸಿದ ವಿಚಾರದೊಂದಿಗೆ 
ಧ್ರನಿಗೂಡಿಸುತ್ತದೆ. 


ನಮ್ಮ ಶಿಕ್ಷಣ ವ್ಯವಸ್ಥೆ ಕೆಲವು 
ನಿರ್ಬಂಧಗಳನ್ನು ಒಡ್ಡುತ್ತದೆ ಎಂಬುದರಲ್ಲ 
ಸಂಶಯವಿಲ್ಲ. ಪಠ್ಯಕ್ರಮವು ನಿರಂತರವಾಗಿ 
ಬೆಳೆಯುತ್ತಲೇ ಇದೆ ಮತ್ತು ಪರೀಕ್ಷೆಗೆ 
ಮುಂಚೆ ಪಠ್ಯಕ್ರಮವನ್ನು ಪೂರೈಸುವುದು 
ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಗೆ 
ಕಷ್ಟಕರವಾದುದು ನಿಜವೇ. ಆದರೆ 
ಮುಂಬಯಿಯ ಇಂಡಿಯನ್‌ ಇನ್ಸ್‌ 
ಟಟ್ಯೂಟ್‌ ಆಫ್‌ ಟೆಕ್ನಾಲಜಿ (11) 

ಯ ಅಧ್ಯಾಪಕಿ ಸ್ತಾತಿ ಪಾಟನಕರ್‌ 
ಹೇಳುವಂತೆ - "ಇಷ್ಟಾದರೂ ಜೀವವಿಜ್ಞಾನದ 
ಶಿಕ್ಷಕರಿಗೆ ಈ ಚೌಕಟ್ಟನಿಂದ ಹೊರ 

ಬರಲು ಸಾಧ್ಯವಾಗುತ್ತದೆ. ಏಕೆಂದರೆ 
ತರಗತಿಯಲ್ಲರುವಾಗ ಶಿಕ್ಷಕರಿಗೆ ಸಾಕಷ್ಟು 
ಸ್ಹಾತಂತ್ಯವಿರುತ್ತದೆ. ಸರಿಯಾಗಿ 
ನಿರ್ವಹಿಸಿದರೆ ಈ ಉಪಕ್ರಮದ 
ಫಲಅತಾಂಶಗಳು ತುಂಬಾ ಗಮನ 
ಸೆಳೆಯುವಂತೆ ಇರುತ್ತವೆ." ತಮ್ಮ ಈ 
ವಿಚಾರವನ್ನು ಬೆಂಬಅಸಲು ತಮ್ಮ 
ತರಗತಿಯಲ್ಲ ವಾಸ್ತವ ಮಾಹಿತಿಯನ್ನು 
ಬೋಧಿಸುವ ಮತ್ತು ಪರೀಕ್ಷೇಯಲ್ಲ ಕೇಳುವ 
ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಅರ್ಥ 
ಮಾಡಿಕೊಳ್ಳಬಹುದಾದ ಮತ್ತೊಂದು ದೊಡ್ಡ 
ಸಮಸ್ಯೆಗೆ ಅನ್ಪಯುಸುವಂತೆ ಮಾಡಿರುವ 
ಉದಾಹರಣೆಗಳನ್ನು ಸಮ್ಮೇಕನದಲ್ಲ 
ಭಾಗವಹಿಸಿದವರೊಂದಿಗೆ ಹಂಚಿಕೊಂಡರು. 
ತತ್ಸಲವಾಗಿ ವಿದ್ಯಾರ್ಥಿಗಳು ಕೇವಲ 
ಪುನರಾವರ್ತನೆ ಮಾಡಿ ಮಾಹಿತಿಯನ್ನು 
ಕಲಯುವುದರ ಬದಲಗೆ, ಅವು ಅವರಿಗೆ 
ಆರ್ಥಪೂರ್ಣವೆಸ್ನಿಸಿದವು. ತರಗತಿಯಲ್ಲಿ 
ನಿಷ್ಟಿಯವಾಗಿ ಪ್ರೇಕ್ಷಕರಂತೆ ಶಿಕ್ಷಕರನ್ನು 
ನೋಡುತ್ತಿರುವುದಕ್ಕೆ ಬದಲಾಗಿ 
ವಿದ್ಯಾರ್ಥಿಗಳು ತಮ್ಮದೆ ಆದ ಕಲಕಾ 
ಪ್ರಕ್ರಿಯೆಯಲ್ಲ ಸಕ್ರಿಯ ಸಹಭಾಗಿಗಳಾಗಲು 
ಸಾಧ್ಯವಾಯುತು. 


ಸಮ್ಮೇಳನದಲ್ಲ ಭಾಗವಹಿಸಿದುದು 
ನಿಜವಾಗಿಯೂ ನಮ್ಮಲ್ಲ ಅನೇಕರನ್ನು 


ಅಸೇಕ ಸವಾಲಅನ ಪರಿಫ್ಚಿತಿಗಳದ್ದರೂ 
ಕಅಕೆಯನ್ನು ಉತ್ತೇಜನಾ ಪೂರ್ವಕವಾಗಿ 
ಮಾಡಲು ಪ್ರಯತ್ನಿಸುತಿರುವ ಅನೇಕ್‌ 
ಪಿಕ್ಷಕರ ಉತ್ಪಾಹವನ್ನು ನೋಡಲು 
ಸಂತೋಷವೆಸಿಸುತ್ತದೆ. 


— ಸಮ್ಮೇಳನಾರ್ಥಿಯ ಅಭಿಪ್ರಾಯ 


ಎಚ್ಚರಗೊಳ್ಳುವಂತೆ ಮಾಡಿತು ಮತ್ತು 
ಜೀವವಿಜ್ಞಾನ ಶಿಕ್ಷಣವನ್ನು ಸುಧಾರಿಸುವ 
ಪ್ರಕ್ರಿಯೆಯನ್ನು ಆರಂಭಸುವ 

ತುರ್ತಾದ ಅವಶ್ಯಕತೆಯ ಬಣ್ಣೆ ಹೆಚ್ಚು 
ದೀರ್ಪವಾಗಿ ಯೋಚಿಸುವಂತೆ ಮಾಡಿತು. 
ವಾಸ್ತವಾಂಶವೆಂದರೆ ಈ ಅವಶ್ಯಕತೆಯೇ 
AABE ಈಗ ಭಾರತೀಯ ಚಾಫ್ಟರನ್ನು 
ರೂಪಿಸುವ ಪ್ರೇರಣೆಗೆ ಮತ್ತು 5೦ ವರ್ಷಗಳ 
ಹಿ೦ದೆ ಏಷಿಯನ್‌ ಅಸೋಸಿಯೇಷನ್‌ಅನ್ನು 
(ಸಂಘಟನೆಯನ್ನು) ಆರಂಭಸಲು 

ಒಂದು ದೊಡ್ಡ ಕಾರಣವಾಯುತು. ಈ 
ಸಂಘಟನೆಯನ್ನು ಆರಂಭ ಮಾಡಿದ 
ಸದಸ್ಯರು ಸಂಪರ್ಕಜಾಲದ ಮೂಲಕ 
ಒಟ್ಟುಗೂಡಿದ ಬೋಧಕ ಸಮುದಾಯ 
ಪರಸ್ಪರ ಕಲಕೆಯು೦ದ ಹೆಚ್ಚು 
ಸಮರ್ಥವಾಗುವುದೆಂದೂ ಮತ್ತು ಈ 
ಪ್ರಕ್ರಿಯೆಯ ಮೂಲಕ ಸಮಗ್ರ ಶಿಕ್ಷಣ 
ವ್ಯವಸ್ಥೆಯಲ್ಲ ಇದು ಬದಲಾವಣೆಯನ್ನು 
ಉಂಟು ಮಾಡುವುದೆಂದು ಭಾವಿಸಿದ್ದರು. 


ಈ ಸಮ್ಮೇಳನವು ವಿವಿಧ ಹಿನ್ನೆಲೆಗಳು. 
ವಿಚಾರಗಳು ಮತ್ತು ಆಚರಣಿಗಳ೦ದ 
ಬಂದಿದ್ದ ಜನರು (ಶಿಕ್ಷಕರು ಮತ್ತು 
ಇತರರು) ತಮ್ಮ ವಿಚಾರಗಳನ್ನು 
ವಿನಿಮಯ ಮಾಡಿಕೊಳ್ಳಲು ಒಂದು 
ಸಮೃದ್ಧ ವೇದಿಕೆಯನ್ನು ಒದಗಿಸಿತು. 
ಈ ಸಮ್ಮೇಳನಕ್ಕೆ ಸರಿಸುಮಾರು 

100 ಅಭ್ಯರ್ಥಿಗಳು ಹಾಜರಾಗಿದ್ದರು 
ಎಂಬುದನ್ನು ಗಮಸಿಸಿದರೆ, ಈ 

ಸ ್ಸೀಕನವು ಅಭ್ಯರ್ಥಿಗಳಲ್ಲ ಸಹಭಾಗಿತ್ವಕ್ಕೆ 
ಒಂದು ಬೃಹತ್‌ ಅವಕಾಶವನ್ನು 
ಒದಗಿಸಿತು ಎಂದು ಹೇಳಬಹುದು. ಈ 
ಸಮ್ಮೇಳನವು ಜೀವವಿಜ್ಞಾನ ಶಿಕ್ಷಣವನ್ನು 
ಸೀಮಿತಗೊಳಸಿರುವ ಶೃಂಬಲೆಗಳನ್ನು 
ಮುರಿದು ಹೊರಬರಲು ಶಿಕ್ಷಕರನ್ನು 
ಪ್ರೋತ್ತಾಹಿಸುತ್ತದೆಯೇ? ಬಹುಶಃ 
ಬಹಳ ಸೀಮಿತವಾದ ರೀತಿಯಲ್ಪ 
ಹೌದೆನ್ನಬಹುದಾದರೂ, ಒಂದು ಉತ್ತಮ 
ಆರಂಭವನ್ನು ನಾವು ಕಾಣುತ್ತಿದ್ದೇವೆ. 
ಸಂಪರ್ಕಜಾಲಕ್ಕೆ ಅವಕಾಶ ನೀಡುವ 
ಇಂತಹ ಸಮ್ಮೇಳನಗಳು ಕರ್ತವ್ಯನಿಷ್ಠ 
ಶಿಕ್ಷಕರನ್ನು ಒಂದುಗೂಡಿಸುವಲ್ಪ ಅತ್ಯಂತ 
ಸಹಕಾರಿಯಾಗುತ್ತವೆ. 


ಜೀವವಿಜ್ಞಾನ ಶಿಕ್ಷಣದ ಬಣ್ಧೆ ವಿವಿಧ 
ಉಪಕ್ರಮಗಳನ್ನು ಅನುಸರಿಸುವ ಮತ್ತು 
ವಿವಿಧ ತಾತ್ರಿಕ ನಿಲುವುಗಳನ್ನು ಹೊಂದಿರುವ 
ವ್ಯಕ್ತಿಗಳು ಒಟ್ಟು ಸೇರಿದಾಗ ಮಾತ್ರ, ನಾವು 
ಒಂದು ಸಂಪೂರ್ಣ ಪರಿವರ್ತನೆಯನ್ನು 
ಕಾಣಲು ಸಾಧ್ಯವಾಗುತ್ತದೆ. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 137 


ಭಾರತದಲ್ಲರುವ ಶಿಕ್ಷಕರು ಈ ಸಮುದಾಯವನ್ನು ಸೇರಲು ನರೇಂದ್ರ ದೇಶ್‌ ಮುಖ್‌ (ಎಕ್ತಿಕ್ಯೂಟವ್‌ ಡೈರೆಕ್ಟರ್‌. ಇಂಡಿಯನ್‌ ಚಾಪ್ಪರ್‌)ರವರನ್ನು 
HYPERLINK "mailto:nddeshmush1965@gmail.com" nddeshmush1965@gmail.com ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು. AAಔ್ಕ "ಏಷಿಯನ್‌ 
ಜರ್ನಲ್‌ ಆಫ್‌ ಬಯಾಲಜ ಎಜುಕೇಷನ್‌' ಎಂಬ ಪತ್ರಿಕೆಯನ್ನು ಸಹ ಪ್ರಕಟಸುತ್ತಿದೆ. ಈ ಪತ್ರಿಕೆಯನ್ನು ಆನ್‌ಲೈನ್‌ನಲ್ಲ ಅಂತರ್‌ಜಾಲದ ಮೂಲಕ 
ಪಡೆದುಕೊಳ್ಳಬಹುದು. (http:/www.aabe.sakura.nejp) 


ರೀತಿಕಾ ಸೂದ್‌ ಭಾರತೀಯ ಜೈವಿಕ ವಿಜ್ಞಾನ ಶಿಕ್ಷಣ ಸಂಯೋಜಕರು, ತರಬೇತಿಬಂದ &ರ್ವ ನರವಿಜ್ಞಾನಿಯಾದ ಇವರು ವಿಜ್ಞಾನ 
ಸಂವಹನದ ಬದ್ದೆ ತೀಪ್ರ ಆಸ್ಸೆಯುಳ್ಳವರು. ಇವರನ್ನು ಸಂಪರ್ಕಿಸುವ €-mail: reeteka@indiabioscience.org. 


ಗೀತಾ ಅಯ್ಯರ್‌ ಶಿಕ್ಷಣ ಮತ್ತು ಪರಿಸರ - ಈ ಉಭಯ ಕ್ಷೇತ್ರಗಳಲ್ಲ ಕೆಲಸ ಮಾಡುತ್ತಿರುವ ಈಕೆ ಲೇಖಕಿ ಮತ್ತು ಸ್ವತಂತ್ರ ಪರಾಮರ್ಶಕಿ. 
ಇವರು ಶಿಕ್ಷಣ, ಪರಿಸರ ಮತ್ತು ಪಾಕೃತಿಕ ಇತಿಹಾಸದ ಬದ್ದೆ ವಿಪುಲವಾಗಿ ಬರೆದಿದ್ದಾರೆ. ಇವರ €-mail : brownfishowl@yahoo.com.uk 


ಅನುವಾದ: ಬ.ಎಂ.ಚ೦ದ್ರಶೇಖರ್‌ ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


Printed and published by Manoj P on behalf of Azim Premji Foundation for Development. 
Printed at Suprabha Colorgrafix (P) Ltd., No. 10, 11, 11-A, J.C. Industrial Area, Yelachenahalli, Kanakapura Road, Bengaluru 560062. 
Published at Azim Premji University, Pixel B Block, PES College of Engineering Campus, Electronics City, Bengaluru 560100. 
Editors: Ramgopal Vallath & Chitra Ravi 


138 | ಐ ಪಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


